ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 467 


ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಕ್‌] ್ನ 
ಸಂ | 


ಅ) | ರಾಜ್ಯಾದ್ಯಂತ ಕಳೆದ ಎರಡು 
ದಶಕದಿಂದ ಖಾಲಿ ಉಳಿದಿರುವ 
ಬ್ಯಾಕ್‌ಲಾಗ್‌ ಹುದ್ದೆಗಳ ಸಂಖ್ಯೆ 
ಎಷ್ಟು; ಯಾವ ಯಾವ 
ಇಲಾಖೆಗಳಲ್ಲಿ ಬ್ಯಾಕ್‌ಲಾಗ್‌ 
ಹುದ್ದೆಗಳನ್ನು ಗುರುತಿಸಲಾಗಿದೆ; 


ಕರ್ನಾಟಿಕ ವಿಧಾನ ಪರಿಷತು 


ಶ್ರೀ ಆರ್‌.ಬಿ. ತಿಮ್ಮಾಪೂರ 
16-12-2021 

ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ 
ವರ್ಗಗಳ ಕಲ್ಯಾಣ ಸಚಿವರು 


ಸರ್ಕಾರದ ವಿವಿಧ ಇಲಾಖೆ, ನಿಗಮ, ಮಂಡಳಿಗಳು, ವಿಶ್ವವಿದ್ಯಾಲಯಗಳು, 
ಸಹಕಾರಿ ಸಂಸ್ಥೆಗಳು ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ಕಾರದ 
ಅಧಿಸೂಚನೆ ಸಂಖ್ಯ: ಡಿಪಿಎಆರ್‌ 13 ಎಸ್‌ಬಿಸಿ 2001 ಬೆಂಗಳೂರು, ದಿನಾಂಕ: 
21.11.2001 ಮತ್ತು ಡಿಪಿಎಆರ್‌ 13 ಎಸ್‌ಬಿಸಿ 2001 ಬೆಂಗಳೂರು, ದಿನಾಂಕ: 
01.06.2002 ರನ್ವಂಯ 2001 ರಲ್ಲಿ ಪರಿಶಿಷ್ಠ ಜಾತಿಯ 14624 ಮತ್ತು ಪರಿಶಿಷ್ಠ 


"ಪಂಗಡದ 4491 ಒಟ್ಟಿ 19115 ಹುದ್ದೆಗಳನ್ನು ಗುರುತಿಸಲಾಗಿತ್ತು. ಅವುಗಳಲ್ಲಿ 
"ಇಲ್ಲಿಯವರೆಗೆ ಪರಿಶಿಷ್ಟ ಜಾತಿ - 13185 ಮತ್ತು ಪರಿಶಿಷ್ಟ ಪಂಗಡ - 3773 


ಒಟ್ಟು 16958 ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ. ಕೆಲವು ಸಂಸ್ಥೆಗಳು ಮುಚ್ಚಲ್ಪಟ್ಟ 
ಹಾಗೂ ಆರ್ಥಿಕ ಸಂಕಷ್ಟದ ಕಾರಣಗಳಿಂದ 165 ಹುದ್ದೆಗಳಿಗೆ ಭರ್ತಿಯಿಂದ 
ವಿನಾಯಿತಿ ನೀಡಲಾಗಿದೆ. 


ಪ್ರಸ್ತುತ 20 ಇಲಾಖೆಗಳಲ್ಲಿ ಪರಿಶಿಷ್ಟ ಜಾತಿಯ 1630 ಮತ್ತು ಪಂಿಶಿಷ್ಯ 
ಪಂಗಡದ "802 ಒಟ್ಟು 2432 ಹುದ್ದೆಗಳು ಭರ್ತಿ ಮಾಡಲು ಬಾಕಿ ಇರುತ್ತದೆ. 
ಅವುಗಳ ಸಂಕ್ಸಿಪ್ಪ ವಿವರ ಈ ಕೆಳಕಂಡಂತಿದೆ. 


ಗುರುತಿಸಿರುವ, ಭರ್ತಿ ಮಾಡಿರುವ ಮತ್ತು ಭರ್ತಿ ಮಾಡಲು ಬಾಕಿ ಇರುವ 
ಬ್ಯಾಕ್‌ಲಾಗ್‌ ಹುದ್ದೆಗಳ ವಿವರ 


() 


ಕ. 


KE ಗುರುತಿಸಲಾದ ಒಟ್ಟು ಹುದ್ದೆಗಳು 14624 | 491 7] 19115 
ಈಗಾಗಲೇ ಭರ್ತಿ 13185 3773 16958 
ಮಾಡಲಾಗಿರುವ ಹುದ್ಧೆಗಳು A 
1322 670 1992 


ಲಾಗಿರುವ ಬ್ಕಾಕ್‌ಲಾಗ್‌ ಹುದ್ದೆಗಳ ವಿವರ 


ನೀಡಲಾದ ಹುದ್ದೆಗಳು 
ಭರ್ತಿ ಮಾಡಲು ಬಾಕ ಇರುವ 


2001 ನಂತರ ಇಲ್ಲಿಯವರೆಗೆ ಗುರುತಿಸ y 


ಈ ಕೆಳಕಂಡಂತಿದೆ. 
, ಭರ್ತಿ ಮಾಡಿರುವ 'ಮತ್ತು'ಭರ್ತಿ ಮಾಡರು ಬಾಕ ಇರುವ 


ಬ್ಯಾಕ್‌ಲಾಗ್‌ ಹುದ್ದೆಗಳ ವಿವರ 
ಸಂ ಈ 
: ಹುದೈೆಗಳು 
p ಈಗಾಗಲೇ ಘ್‌ 340 TFT 
| ತ ಪ ||| 
ಭರ್ತಿ ಮಾಡಲು ಬಾಕ 308 132 k 
ss ane | [| 


“ಒಟ್ಟಾರೆಯಾಗಿ ಶೇ.89% ಹುದ್ದೆಗಳು ಭರ್ತಿಯಾಗಿರುತ್ತವೆ” ಪ್ರಸ್ತುತ 20 


ಆ) | ಈ ಬ್ಯಾಕ್‌ಲಾಗ್‌ ಹುದ್ದೆಗಳನ್ನು 
ಒಂದೇ ಬಾರಿಗೆ ಭರ್ತಿ ಮಾಡಲು 
ಸರ್ಕಾರ ಚಿಂತನೆ ನಡೆಸಿದೆಯೇ? 


ಸಕಇ 116 ಎಸ್‌ಟಿನಿ 2021 


ಇಲಾಖೆಗಳಲ್ಲಿ 2001 ರವರೆಗೆ ಗುರುತಿಸಿರುವ ಬ್ಯಾಕ್‌ಲಾಗ್‌ ಹುದ್ದೆಗಳಲ್ಲಿ ಮತ್ತು 
2001 ರ ನಂತರ ಗುರುತಿಸಿರುವ ಹುದ್ದೆಗಳಲ್ಲಿ ಪ್ರಸ್ತುತ ಪರಿಶಿಷ್ಠ ಜಾತಿ - 1630 
ಮತ್ತು ಪರಿಶಿಷ್ಠ ಪಂಗಡ - 802 ಒಟ್ಟು 2432 ಹುದ್ದೆಗಳು ಭರ್ತಿ ಮಾಡಲು 
ಬಾಕಿ ಇರುತ್ತದೆ. ಇಲಾಖಾವಾರು ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ಬ್ಯಾಕ್‌ಲಾಗ್‌ ಹುದೆಗಳನ್ನು ಭರ್ತಿ ಮಾಡಲು ಉಸ್ತುವಾರಿಗಾಗಿ ಸಮಾಜ ಕಲ್ಯಾಣ 
ಸಚಿವರ ಅಧ್ಯಕ್ಸತೆಯಲ್ಲಿ ಸಚಿವ ಸಂಪುಟಿ ಉಪಸಮಿತಿ ಸಭೆಯು ದಿನಾಂಕ: 
17.01.2020 ರಂದು ನಡೆದಿದ್ದು, ಸದರಿ ಸಭೆಯಲ್ಲಿ ವಿವಿಧ ಇಲಾಖೆಗಳ ಸರ್ಕಾರದ 
ಅಪರ ಮುಖ್ಯ ಕಾರ್ಯದರ್ಶಿ/ ಪ್ರಧಾನ ಮುಖ್ಯ ಕಾರ್ಯದರ್ಶಿ/ ಕಾರ್ಯದರ್ಶಿಗಳಿಗೆ 
ಬ್ಯಾಕ್‌ಲಾಗ್‌ ಹುದ್ದೆಗಳನ್ನು ಪ್ರಥಮ ಆದ್ಯತೆಯ ಮೇರೆಗೆ ಭರ್ತಿ ಮಾಡುವಂತೆ 
ನಿರ್ದೇಶನ ನೀಡಲಾಗಿದೆ. 


ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ, ಇವರಿಂದ ಬ್ಯಾಕ್‌ಲಾಗ್‌ 
ಹುದ್ದೆಗಳು ಬಾಕಿ ಇರುವ ಸಂಬಂಧಪಟ್ಟ ಇಲಾಖೆಗಳ ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ, ಕಾರ್ಯದರ್ಶಿ, ಆಯುಕ್ತರು, ನಿರ್ದೇಶಕರು, 
ವ್ಯವಸ್ಥಾಪಕ ನಿರ್ದೇಶಕರು, ನಿಬಂಧಕರು, ಕುಲಸಚಿವರುಗಳಿಗೆ ದಿನಾಂಕ:10.02.2020, 
“| 12.02.2020, 26.05.2020, 25.06.2020, 18.12.2020, 23.04.2021 25.08.2021 
ಮತ್ತು 11.10.2021ರ ಪತ್ರಗಳಲ್ಲಿ ಬ್ಯಾಕ್‌ಲಾಗ್‌ ಹುದ್ದೆಗಳನ್ನು ಪ್ರಥಮ ಆದ್ಯತೆಯ 
ಮೇರೆಗೆ ಭರ್ತಿ ಮಾಡುವಂತೆ ಕೋರಲಾಗಿರುತ್ತದೆ. 


ಪ್ರತಿವಾರ ನಡೆಯುವ ಕರ್ನಾಟಿಕ ವಿಧಾನ ಮಂಡಲದ ಅನುಸೂಚಿತ ಜಾತಿ 
ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿ ಸಭೆಯಲ್ಲಿ ಎಲ್ಲಾ 
ಇಲಾಖೆಗಳಿಂದ ಬ್ಯಾಕ್‌ಲಾಗ್‌ ಹುದ್ದೆಗಳ ಬಗ್ಗೆ ಪರಿಶೀಲನೆ ನಡೆಸಿ ಪ್ರಥಮ 
ಆದ್ಯತೆಯ ಮೇರೆಗೆ ಭರ್ತಿ ಮಾಡುವಂತೆ ಸೂಚನೆಯನ್ನು ನೀಡಲಾಗಿದೆ. 


f 5 
ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ 
ವರ್ಗಗಳ ಕಲ್ಯಾಣ ಸಚೆವರು 


ಸರ್ಕಾರದ ವಿವಿಧ ಇಲಾಖೆಗಳು/ ನಿಗಮಗಳು/ಮಂಡಳಿಗಳು/ವಿಶ್ವವಿದ್ಯಾಲಯಗಳು/ಸಹಕಾರ ಸಂಸ್ಥೆಗಳಲ್ಲಿನ ಬ್ಯಾಕ್‌ಲಾಗ್‌ ಹುದ್ದೆಗಳ ವಿವರ 


ಕಮ |ಇಲಾಖೆ/ನಿಗಮ/ ಮಂಡಳಿ/ವಿಶ್ವವಿದ್ಯಾಲಯ/ಸಹಕಾರ| ಹುದ್ದೆಗಳ ಸಂಖ್ಯೆ (2001 ರಲ್ಲಿ 


ಸಂಖ್ಯೆ ಸಂಸ್ಥೆಗಳು ಇತ್ಯಾದಿ 


RS Ty 


| 2 [ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ 


| 3 [ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


4 |ತೋಕೋಪಯೋಗಿ ಮತ್ತು ಜಲಸಂಪನ್ಮೂಲ ಇಲಾಖೆ 


5 [ಸಾರಿಗೆ ಇಲಾಖೆ 


|6|] ಸಹಕಾರ ಇಲಾಖೆ 


ತೋಟಗಾರಿಕೆ ಇಲಾಖೆ 

ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
| 12 [sor ಇಲಾಖೆ 


13 ಅರಣ್ಯ ಇಲಾಖೆ 


14 [ವೈದ್ಯಕೀಯ ಶಿಕ್ಷಣ ಇಲಾಖೆ 


16 |ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 


17 |ಒಳಾಡಳಿತ ಇಲಾಖೆ 


ಸಿಬ್ಬಂದಿ ಮತ್ತು ಅಡಳಿತ ಸುಧಾರಣೆ ಇಲಾಖೆ 


[ನರು ಸಂಗೋಪನೆ ಮತ್ತು ಪಶು ವೈದ್ಯಕೀಯ 
ಸೇವೆಗಳ ಇಲಾಖೆ 


| 
| 
| 


C-\Users\admin\Desktop\Belgum Session\Copy of 20 dept 2432 ABCD-Total (1) 


Ws 


ಅನುಬಂಧ -1 


ಭರ್ತ ಮಾರಾ ದಾರ 
ಹುದ್ದೆಗಳ ಸಂಖ್ಯೆ (2001 ರ 
ನಂತರ ಗುರುತಿಸಿರುವ ಹುದ್ದೆಗಳ 

ಸಂಖೆ) 


ಭರ್ತಿ ಮಾಡಲು ಬಾಕ ಇರುವ 


ಗುರುತಿಸಿರುವ ಹುದ್ದೆಗಳ ಸಂಖ್ಯೆ) 


TENE 


J 
pe 
=| 
mw [ee 
33 
[ey 
EE 
ಟು J 
4 £ 
[ee [oN 
ಟು ~~ 
(—] [eo ] 


pe 
[ee 
[ 
ಟು 
pS 


- K 
-| 
[5 - 

pe 

[2 

J 


AST ES KE NEN 


[oN 
- 


